ಕರ್ನಾಟಕ ವಿಧಾನಸಭೆ 


ಪ್‌ ಗಾರುತನ ಪ್ರಶ್ನ ಸಂಖ್ಯ 


— 


| 


446 


ಸದಸ್ಯರ ಪಸರ 


ಶ್ರೀ ಎನ್‌.ಅಪ್ಲಾಜಗೌಡ 
(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 


ಉತರಸೆಬೇಕಾದ ದಿನಾಂಕ 


11.03.2020 


ಇತ್ತಕಸುವಸಷವರು 


ಕಂದಾಯ ಸಚವರು” 


ಪ್ರಶ್ನೆ 


ಉತ್ತರ 


ಸರ್ಕಾರದ ಸುತ್ತೋಲೆ 
ಗ್ರಾಮಅ/441/ಗ್ರಾಪಂಅ/2೦16 
(ಭಾಗ-8) ದಿನಾಂಕಃ 28.10.2016 
ರ ಪ್ರಕಾರ ಗ್ರಾಮ ಪಂಚಾಯತಿ 
ವ್ಯಾಪ್ತಿಯ ಗ್ರಾಮಗಳ ಗ್ರಾಮ ಠಾಣ 
ಗಡಿ ತುಂಬಾ ಹಿಂದೆ ನಿಗದಿಪಡಿಸಿದ್ದು. 
ಪ್ರಸ್ತುತ ವಿಸ್ತರಣೆಯಾಗಿರುವ ಪ್ರದೇಶ 
ಒಳಗೊಂಡಂತೆ ಹೊಸದಾಗಿ ಸರ್ವೆ 
ಮಾಡಿಸಿ ಗ್ರಾಮಠಾಣವನ್ನು ಪುನರ್‌ 
ನಿಗದಿಪಡಿಸಿರುವ ಪ್ರಕರಣಗಳೆಷ್ಟು; 
(ಜಲ್ಲಾವಾರು, ತಾಲ್ಲೂಕುವಾರು, 
ಹೋಬಳವಾರು. . ಗ್ರಾಮಗಳ ಮಾಹಿತಿ 
ನೀಡುವುದು) 


ra 


ಮೇಲ್ಗಂಡ' ಸುತೋಲೆ 'ಪ್ರಕಾರೆ'ಗ್ರಾ 
ಪಂಚಾಯತ್‌ ವ್ಯಾಪ್ತಿಯ ಗ್ರಾಮ 
ಠಾಣಕ್ಷೆ ಹೊಂದಿಕೊಂಡಿರುವ ಗ್ರಾಮ 
ಗಳ ಬೆಳವಣಿಗೆಯಾಗಿದ್ದು, ಅಭವೃ 
ಗೊಂಡ ಈ ಪ್ರದೇಶಗಳನ್ನು ಗ್ರಾಮ 
ಠಾಣ ವ್ಯಾಪ್ತಿಗೆ ಒಳಪಡಿಸಲು ಸರ್ಕಾರ 
ಕೈಗೊಂಡ ಕ್ರಮಗಳೇನು; 
ಗ್ರಾಮಠಾಣಗಳ ವಿಸ್ತರಣಿ ಕಾರ್ಯ 
ವನ್ನು ಪೂರ್ಣಗೊಳಸಲು ಯಾವ 
ಕಾಲಮಿತಿಯನ್ನು ನಿಗದಿಪಡಿಸಿದೆ; 


ದ್ಧಿ ರಾಜದಲ 
ಭಳ 


ಇ) 


ಸೆದರಿ ಕಾರ್ಯವು ವಿಳಂಬ 
ವಾಗುತ್ತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಈ ಕಾರ್ಯವನ್ನು 
ವಿಳಂಬ ಮಾಡುತ್ತಿರುವ ಅಧಿಕಾರಿಗಳ 
ಮೇಲೆ ಸರ್ಕಾರ ತೆಗೆದಕೊಂಡ ಕ್ರಮ 
ಗಳೇನು? (ಜಲ್ಲಾವಾರು ಮಾಹಿತಿ 
ನೀಡುವುದು) 


ಕರ್ನಾಟಕ ಭೂಕಂದಾಯ `ಒಧಿನಿಯಮ, 564 `ರಷ್ಣಯ ಮರು 
ಭೂಮಾಪನ ಕಾರ್ಯ ಕೈಗೊಂಡಾಗ ವಿಸ್ತರಿತ ಜನವಸತಿ ಪ್ರದೇಶದ 
ಗಡಿಗಳನ್ನು ಗ್ರಾಮಠಾಣ ವ್ಯಾಪ್ಲಿಯೆಂದು ನಿಗಧಿಪಡಿಸುವ 
ಕ್ರಮಪಿರುತ್ತದೆ. ಸರ್ಕಾರವು ರಾಜ್ಯದಲ್ಲ ಮರು ಭೂಮಾಪನ ಕಾರ್ಯ 
ಕೈಗೊಳ್ಳಲು ತೀರ್ಮಾನಿಸಿದ್ದು. ಸರ್ವೆ ಆಫ್‌ ಇಂಡಿಯಾದವರ 
ಸಹಭಾಗಿತ್ತದಲ್ಲ ದ್ರೋಣ್‌ ಆಧಾರಿತ ಮರು ಘೂಮಾಪನ 
ಕೈಗೊಳ್ಳಲು ಮೊದಲ ಹಂತದಲ್ಲ 5 ಜಲ್ಲೆಗಳು ಹಾಗೂ ಎರಡನೇ 
ಹಂತದಲ್ಲ 8 ಜಲ್ಲೆಗಳನ್ನು ಆಯ್ದೆ ಮಾಡಿಕೊಂಡು ಅಳತೆಗೆ ಸಿದ್ಧತಾ 
ಕಾರ್ಯ ಪ್ರಾರಂಭಸಿದೆ. 


ಶೇ ನಡುವೆ ಕೆಲವು ಗ್ರಾಮ ' ಪಂಚಾಯತಿಗಳಂದ ಬಂದ 
ಕೋರಿಕೆಗಳನ್ನು ಅನುಸರಿಸಿ ಸರ್ಕಾರವು ಸುತ್ತೋಲೆ ಸಂಖ್ಯೆಃ 
ಗ್ರಾಮಅ/441/ಗ್ರಾಪಂಅ/2೦16(ಭಾಗ-3), ದಿನಾಂಕಃ 
28.10.2೦16 ಸ್ನು ಹೊರಡಿಸಿರುತ್ತದೆ. ಈ ಸುತ್ತೋಲೆಯ ಪ್ರಕಾರ 
ಮರು ಛೂಮಾಪನ ಪೂರ್ವದಲ್ಲಯೇ ಗ್ರಾಮ ಪಂಚಾಯತಿ 
ವ್ಯಾಪ್ತಿಯ ಗ್ರಾಮಗಳ ವಿಸ್ತರಿತ ಜನವಸತಿ ಪ್ರದೇಶವನ್ನು ಗ್ರಾಮಠಾಣ 
ವ್ಯಾಪ್ತಿಯಲ್ಲ ತರುವ ಬಧ್ಧೆ ಮಾರ್ಗಸೂಚಿಯನ್ನು ರೂಪಿಸಿದೆ. 


ಸುಮಾರು 3೦೦೦೦ಕ್ಟೂ ಅಧಿಕ ಕಂದಾಯ 
ಗ್ರಾಮಗಳದ್ದು. ಬಹುತೇಕ ಗ್ರಾಮಗಳಲ್ಲ ಮೂಲ ಗ್ರಾಮ ಠಾಣದಿಂದ 
ಹೊರಗೆ ಜನವಸತಿಗಳು ಬಂದಿರುತ್ತವೆ. ಸುತ್ತೋಲೆ 
ಮಾರ್ಗಸೂಚಿಯಂತೆ ಈ ಎಲ್ಲಾ ಗ್ರಾಮಗಳ ವಿಸ್ತರಿತ ವಸತಿ 
ಪ್ರದೇಶವನ್ನು ಅಳತೆ ಮಾಡಿ ಗ್ರಾಮಠಾಣದ ವ್ಯಾಪ್ತಿ 
ನಿಗಧಿಪಡಿಸಖೇಕಾಗಿರುತ್ತದೆ. 


ವಿಸ್ತರಿತ ಜನವಸತಿ ಪ್ರದೇಶಗಳಲ್ಲ ನಿಯಮಬದ್ಧವಾಗಿ ಹಾಗೂ 
ನಿಯಮಬಾಹಿರವಾಗಿ ಬೆಳವಣಿಗೆ ಹೊಂದಿರುವ ಪ್ರದೇಶಗಳು 
ಒಳಗೊಂಡಿರುತ್ತವೆ. ಹೀಗಾಗಿ. ಈ ಕಾರ್ಯವನ್ನು ಕೈಗೊಳ್ಳುವಾಗ 
ಈ ಎರಡೂ ಪ್ರದೇಶಗಳನ್ನು ಪ್ರತ್ಯೇಕಿಸಿ ಅಥವಾ ಒಳಪಡಿಸಿ, ಗಡಿ 
ಗುರ್ತಿಸುವ ಬಧ್ಗೆ ಸಂಬಂಧಿತ ಇಲಾಖೆಗಳೊಂದಿಗೆ ವಿಸ್ತೃತ 
ಸಮಾಲೋಚನೆ ನಡೆಸಿ ಸೂಕ್ತ ನಿಲುವು ತೆಗೆದುಕೊಂಡು ಮುಂದಿನ 
ಕ್ರಮ ಜರುಗಿಸಲಾಗುವುದು. 


ಸಂಖ್ಯೆ: ಕಂಇ ೭25 ಎಸ್‌ಎಸ್‌ಸಿ ೨೦೭೦ 


po ಬ್ಯಾ 
(ಆರ್‌. ಮ್‌ 
ಕಂದಾಯ ಸಚಿವರು 


